ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2146 


ಮಾನ್ಯ ಸದಸ್ಯರ ಹೆಸರು 


ಶ್ರೀ  ಕೆ.ಹರೀಶ್‌. ಕುಮಾರ್‌ 
ಸಭೆಯಿಂದ ಚುನಾಯಿತರಾದವರು) 


(ವಿಧಾನ | 


ಉತ್ತರಿಸಬೇಕಾದ ದಿನಾಂಕ 


18.03.2022 


ಉತ್ತರಿಸುವ ಸಜಿವರು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಅ) | ರಾಜ್ಯಾಂದ್ಯಂತ - ಮಲೆನಾಡು ಪ್ರಸ್ತುತ ಚಾಲ್ತಿಯಲ್ಲಿರುವ ಸರ್ಕಾರದ 
ಮತ್ತು ಕರಾವಳಿ ಭಾಗದಲ್ಲಿ | ಆದೇಶ ಸಂಖ್ಯ: ಸಕಜ 225 ಬಿಸಿಎ 2000 
ನೆಲೆಸಿರುವ ಹಿಂದುಳಿದ | ದಿಮಾಂಕ: _30020೦02ರಲ್ಲಿ ಹಿಂದುಳಿದ 
ಸಮುದಾಯಕ್ಯೆ ಸೇರಿದ | ವರ್ಗಗಳನ್ನು ಪ್ರವರ್ಗ-1, ಪ್ರವರ್ಗ-2೭ಎ, 

"| ಈಡಿಗ/ಬಿಲ್ಲವ ಜನಾಂಗದ 27 | ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ 
ಉಪ ಪಂಗಡಗಳು ಆರ್ಥಿಕವಾಗಿ | ಎಂದು ವರ್ಗೀಕರಿಸಲಾಗಿದೆ. ಸದರಿ ಹಿಂದುಳಿದ 
ಶೈಕ್ಷಣಿಕವಾಗಿ ಮತ್ತು ವರ್ಗಗಳ ಪಟ್ಟಿಯ ಪ್ರವರ್ಗ-ಎ ರಡಿಯಲ್ಲಿ 
ಸಾಮಾಜಿಕವಾಗಿ ಸಮಾಜದ | ಈಡಿಗ/ಬಿಲ್ಲವ ಜನಾಂಗಗಳನ್ನೊಳಗೊಂಡಂತೆ 
ಮುಖ್ಯ ವಾಹಿನಿಯಿಂದ ದೂರ | ಒಟ್ಟು 26 ಜಾತಿಗಳು ಕ್ರಮಸಂಖ್ಯೆ4 ರಡಿಯಲ್ಲಿ 
ಉಳಿದಿರುವುದು ಸರ್ಕಾರದ | ಸೇರ್ಪಡೆಗೊಂಡಿರುತ್ತವೆ. ಪ್ರವರ್ಗ-2ಎ ಗೆ 
ಗಮನಕೆ ಬಂದಿದೆಯೇ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡ 15 ರ 

ಮೀಸಲಾತಿ ಸೌಲಭ್ಯ ಕಲ್ಪಿಸಲಾಗಿರುತ್ತದೆ. 
ಆ)|ಈ ಸಮಾಜದ ಎಲ್ಲಾ.| ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಹಂತಗಳಲ್ಲಿ ಸಶಕ್ತಗೊಳಿಸಲು | ಅಭಿವೃದ್ದಿ ನಿಗಮದಲ್ಲಿ ಪ್ರವರ್ಗ-ಎ ನಲ್ಲಿ 
ಸರ್ಕಾರ: ಕ್ರಿಯಾ | ಬರುವ ಈಡಿಗ!/ಬಿಲ್ಲವ ಜನಾಂಗದ 27 ಉಪ 
ಯೋಜನೆಯನ್ನು ಪಂಗಡಗಳು ಸೇರಿದಂತೆ ಪ್ರವರ್ಗ- 
ರೂಪಿಸಿದೆಯೇ; 12ಎ,3ಎ,3ಬಿಗೆ ಸೆರಿದ ಹಿಂದುಳಿದ ವರ್ಗಗಳ 

ಇ) | ರೂಪಿಸಿದ್ದಲ್ಲಿ ಈ ಜನಾಂಗದ | ಆರ್ಥಿಕಾಭಿವೃದ್ಧಿಗಾಗಿ ಅರಿವು ಶೈಕ್ಷಣಿಕ ಸಾಲ 
ಸರ್ವತೋಮುಖ ಯೋಜನೆ, ಸ್ವಯಂ ಉದ್ಯೋಗ ಸಾಲ ಯೋಜನೆ, 
ಅಭಿವೃದ್ಧಿಗಾಗಿ ಇತರೆ | ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗಳ 
ಜಾತಿ/ಜನಾಂಗದ ಮೂಲಕ ಆರ್ಥಿಕ ಸ್ವಾವಲಂಬಿಗಳಾಗಲು 
ಅಭಿವೃದ್ದಿಗಾಗಿ ಸ್ಥಾಪಿಸಿರುವ ಕ್ರಿಯಾ ಯೋಜನೆಗಳನ್ನು . ರೂಪಿಸಲಾಗಿದೆ. 
ನಿಯಮಗಳಂತೆ . ಪ್ರತ್ಯೇಕ | ಅದರಂತೆ, ಈಡಿಗ/ಬಿಲ್ಲವ 'ಜನಾಂಗಕೆ, ಪ್ರತ್ಯೇಕ 
ಅಭಿವೃದ್ದಿ ನಿಗಮವನ್ನು | ಅಭಿವೃದ್ದಿ ನಿಗಮವನ್ನು ಸ್ಥಾಪಿಸುವ ಯಾವುದೇ 
ಸ್ಥಾಪಿಸಲು ಸರ್ಕಾರ | ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ಮುಂದಾಗುವುದೇ? 


ಸಂಖ್ಯೆ: ಹಿಂವಕ 66 ಬಿಸಿಎ 2022 


ಸಮಾಜ ಠಲ್ಸಾಣ ಮತ್ತು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 


